CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ವಾ ಹ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ನವೆಂಬರ್‌ ೨೦, ೨೦೦೩ (ಕಾರ್ತಿಕ ೨೯, ಶಕ ವರ್ಷ ೧೯೨೫) | ಸಂಚಿಕೆ ೪೬ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ -2 ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ಇಟಿ 2003, ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್‌, 2003 
ನವದೆಹಲಿಯ ಕರ್ನಾಟಕ ಭವನದಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ. ರಾಜೇಂದ್ರನ್‌ ರವರಿಗೆ ಈ 
ಕೂಡಲೇ ಜಾರಿಗೆ ಬರುವಂತೆ ಅಧೀಕ್ಷಕರ ಹುದ್ದೆಗೆ ಸ್ಥಾನಪನ್ನ ಆಧಾರದ ಮೇಲೆ (ಸಮೂಹ-ಬಿ) ವೇತನ ಶ್ರೇಣಿ ರೂ. 6,000-11,200 ರಲ್ಲಿ 
ಮುಂಬಡ್ತಿ ನೀಡಿ ಮೈಸೂರು ಸರ್ಕಾರಿ ಭವನದಲ್ಲಿ ಹಾಲಿ ಖಾಲಿ ಇರುವ ಅಧೀಕ್ಷಕರ ಹುದ್ದೆಗೆ ನೇಮಕ ಮಾಡಿದೆ. 
ಆದೇಶ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಕೆಲಸಕ್ಕೆ ಹಾಜರಾಗತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1295 ಎಸ್‌. ಜಿಯಾವುಲ್ಲಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ರಾಜ್ಯ ಶಿಷ್ಟಾಚಾರ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಆಕುಕ 17 ಎಂಎಂಸಿ 2003, ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್‌, 2003 
ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಶಾಸ್ತ್ರ ಪ್ರಾಧ್ಯಾಪಕ ಡಾ: ಕೆ. ಎಸ್‌. ಸಿದ್ದರಾಜು ರವರನ್ನು ತಾ: 1-11-2003ರಿಂದ 
ಜಾರಿಗೆ ಬರುವಂತೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾಗಿ ಪ್ರಭಾರದ ಮೇಲೆ ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೆ, 
ನಿವೃತ್ತರಾಗುತ್ತಿರುವ ಡಾ: ಎಂ. ರಾಜಣ್ಣರವರ ಸ್ಥಾನದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1297 ಎಸ್‌. ನಾಗರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 329 ಸೆಆಸೆ 2003, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌, 2003 
ಇದೇ ಸಮ ಸಂಖ್ಯೆಯ ಅಧಿಸೂಚನೆ ದಿನಾಂಕ: 15-10-2003ರ ಮುಂದುವರಿಕೆಯಲ್ಲಿ ಶ್ರೀ ಟಿ. ಶ್ಯಾಮಭಟ್‌, ಐಎಎಸ್‌, 
ಇವರಿಗೆ ದಿನಾಂಕ: 31-10-2003ರಿಂದ 12-12-2003ರವರೆವಿಗೆ (ಉದಿಸೇ) ಒಟ್ಟು 43 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1298 ಬಿ. ವಿ. ಕುಮಾರಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸು ಇಲಾಖೆ (ಸೇವೆಗಳು-1). 


(೬೦೧) 


೬೦೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಆಕುಕ 70 ಕೆವಿಎಂ 2003, ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್‌, 2003 

1) ಬಳ್ಳಾರಿಯ ವಿಜಯನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಿಯೋಜನೆ ಮೇಲೆ ನಿರ್ದೇಶಕರ ಹುದ್ದೆಯಲ್ಲಿ 
ಸೇವಾನಿರತರಾದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಇಎನ್‌ಟಿ ಪ್ರಾಧ್ಯಾಪಕ ಡಾ: ಎಸ್‌. ಆರ್‌. ಹೆಗ್ಡೆ ರವರು ವಯೋನಿವೃತ್ತಿ ಮೇಲೆ ತಾ: 
31-10-2003 ರಂದು ಸೇವೆಯಿಂದ ನಿವೃತ್ತರಾಗುತ್ತಿದ್ದು ಅವರನ್ನು ತಾ: 1-11-2003ರಿಂದ ಜಾರಿಗೆ ಬರುವಂತೆ 11 ತಿಂಗಳ ಅವಧಿಗೆ 
ಸೀಮಿತಗೊಳಿಸಿ ಗುತ್ತಿಗೆ ಆಧಾರದ ಮೇಲೆ ಸದರಿ ನಿರ್ದೇಶಕರ ಹುದ್ದೆಯಲ್ಲಿ ನೇಮಿಸಲಾಗಿದೆ. 

2 ಸದರಿ ಗುತ್ತಿಗೆ ಆಧಾರದ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1299 ಎಸ್‌. ನಾಗರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಮತಂಇ 27 ಇಸಂಸೇ 2003, ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್‌, 2003 

ಸರ್ಕಾರಿ ಅಧಿಸೂಚನೆ ಕ್ರಮಾಂಕ: ಡಿಪಿಎಆರ್‌ 1 ಎಸ್‌ಪಿಎಸ್‌ 03, ದಿನಾಂಕ: 29-10-2003ರಲ್ಲಿ ಶ್ರೀ ಹೆಚ್‌. ಸಿ. ಕಿಶೋರ್‌ 
ಚಂದ್ರ, ಭಾ.ಪೋ.ಸೇ. ಇವರನ್ನು ಕಿಯೋನಿಕ್ಸ್‌ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲು ಇವರ ಸೇವೆಯನ್ನು ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯ ಸ್ವಾಧೀನಕ್ಕೆ ನೀಡಲಾಗಿದೆ. ಆದ್ದರಿಂದ ಕರ್ನಾಟಕ ಎಲೆಕ್ಟಾನಿಕ್ಸ್‌ ಅಭಿವೃದ್ದಿ ನಿಗಮ 
ನಿಯಮಿತದ ನಿಯಮಾವಳಿಗಳ ಅಂತರನಿಯಮ 18ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಸದರಿ ಸಂಸ್ಥೆಯ 
ನಿರ್ದೇಶಕರ ಮಂಡಳಿಗೆ ಶ್ರೀ ಹೆಚ್‌. ಸಿ. ಕಿಶೋರ್‌ ಚಂದ್ರ, ಭಾ.ಪೋ.ಸೇ. ಇವರನ್ನು ಶ್ರೀ ಕೆ. ಸಿ. ರಾಮಮೂರ್ತಿ, ಭಾ.ಪೋ.ಸೇ. ಇವರ 
ಸ್ಥಾನದಲ್ಲಿ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಿದೆ. 

ಮುಂದುವರಿದು ಶ್ರೀ ಹೆಚ್‌. ಸಿ. ಕಿಶೋರ್‌ ಚಂದ್ರ, ಭಾ.ಪೋ.ಸೇ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ, ಕಿಯೋನಿಕ್ಸ್‌ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1300 ಕೆ. ಎಂ. ಆನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಆನಾಸ 116 ಆಇಸೇ 2003, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌, 2003 

ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರುಗಳ ಹುದ್ದೆಗೆ ಪ್ರತಿನಿಯೋಜನೆ 
ಮೇಲೆ ಭರ್ತಿ ಮಾಡಲು ಈ ಮುಂದೆ ಕಾಣಿಸಿದ ಗ್ರೇಡ್‌-2 ತಹಸೀಲ್ದಾರರುಗಳ ಸೇವೆಯನ್ನು ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆಯ ವಶಕ್ಕೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 06 ಎಟಿಎಸ್‌ 2003, ದಿನಾಂಕ: 31-5-2003ರಲ್ಲಿ ನೀಡಿರುವ ಮೇರೆಗೆ 
ಅವರುಗಳಿಗೆ ಮುಂದೆ ಕಾಣಿಸಿದ ಸ್ಥಳಗಳಲ್ಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 





























ಕ್ರಮ ಅಧಿಕಾರಿಯ ಹೆಸರು ಮತ್ತು ಪದನಾಮ ನೇಮಕ ಮಾಡಿದ ಸ್ಥಳ 

ಸಂಖ್ಯೆ ಶ್ರೀ : ಶ್ರೀಮತಿ 

1. ನೀನಾಕುಮಾರಿ, ಸಹಾಯಕ ನಿರ್ದೇಶಕರು, 
ತಹಸೀಲ್ದಾರ್‌ ಗ್ರೇಡ್‌-2 (ನಿಯಮ 32) ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ 

2 ಎಸ್‌. ಬಿ. ಚನ್ನೇಗೌಡ, ಸಹಾಯಕ ನಿರ್ದೇಶಕರು, 
ತಹಸೀಲ್ದಾರ್‌ ಗ್ರೇಡ್‌-2 (ನಿಯಮ 32) ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಚಿತ್ರದುರ್ಗ 

3. ಸೂರ್ಯನಾರಾಯಣ ಎನ್‌. ಸಹಾಯಕ ನಿರ್ದೇಶಕರು, 
ತಹಸೀಲ್ದಾರ್‌ ಗ್ರೇಡ್‌-2 (ನಿಯಮ 32) ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ರಾಯಚೂರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1301 ಬಿ. ಸಿದ್ದನಂಜಯ್ಯ 


ಪೀಠಾಧಿಕಾರಿ, ಆಹಾರ-1 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೬೦೩ 





ಇಂಧನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಂಇ 165 ಇಇಬಿ 2003 (1) ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌, 2003 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಅಧಿಸೂಚನೆ ಸಂಖ್ಯೆ: ಎಸ್‌ಎಎಸ್‌ 2003, ದಿನಾಂಕ: 20-10-2003ರಲ್ಲಿ 
ಶ್ರೀ ಗಂಗಾರಾಂ ಬಡೇರಿಯ, ಅಖಲ ಭಾರತದ ಸೇವೆಗೆ ಸೇರಿದ ಅಧಿಕಾರಿ, (ಕೆಎನ್‌ 89) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಈಶಾನ್ಯ 
ರಸ್ತೆ ಸಾರಿಗೆ ಸಂಸ್ಥೆ, ಗುಲ್ಬರ್ಗಾರವರನ್ನು, ವ್ಯವಸ್ಥಾಪಕ ನಿರ್ದೇಶಕರು, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ 
ಹುದ್ದೆಗೆ (ಶ್ರೀಮತಿ ವಿ. ಮಂಜುಳ) ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ನೇಮಿಸಲು, ಇಂಧನ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. ಅದರಂತೆ, ಶ್ರೀ ಗಂಗಾರಾಂ ಬಡೇರಿಯಾ, ವ್ಯವಸ್ಥಾಪಕ ನಿರ್ದೇಶಕರು, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ 
ನಿಯಮಿತ ಗುಲ್ಬರ್ಗಾ ಈ ಹುದ್ದೆಗೆ ತಕ್ಷಣ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1302 ಕೆ.ಎಲ್‌. ಜಯರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 105 SPS 2003, BANGALORE, DATED: 31st OCTOBER 2003 

Shri S. N. Borkar, IPS (KN 68), Director General of Police & Inspector General of Prisons, 
Bangalore is transferred with effect from the Afternoon of 31-10-2003 and posted until further orders as 
Director General of Police COD, Training, Special Units and Economic Offences, Bangalore vice Shri S.K. 
Banerjee, IPS, retiring from service. 

Shri Y. Seeladhari Rao, IPS (KN 69), Additional Director General of Police, Crime & Technical 
Services, Bangalore is promoted to officiate in the Above Super Time Scale of IPS carrying the pay scale 
of Rs. 24050-650-26000, with immediate effect and posted until further orders and Director General of 
Police & Inspector General of Prisons, Bangalore, vice Shri S. N. Borkar, IPS transferred. 

The Services of Shri M. K. Srivastava, IPS (KN 77), Inspector General of Police, Bangalore 
Metropolitan Task Force, Bangalore are withdrawn from Urban Development Department and he is 
promoted to officiate in the rank of Additional Director General of Police, carrying the above Super Time 
Scale of IPS i. e. Rs. 22400-525- 24500, with immediate effect and posted until further orders as 
Additional Director General of Police, Crime & Technical Services, Bangalore vice Shri Y. Seeladhari Rao, 
IPS, promoted. 

By order and in the name of the Governor of Karnataka, 
P. R. 1303 B. V. KUMARASWAMY 
Under Secretary to Government, D. P. &A. R. (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 140 ಆಸೇಇ 2003 ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌, 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 281 ಆಸೇವ 2000 ದಿನಾಂಕ: 26-3-2001 ರನ್ವಯ ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) 
ವೃಂದಕ್ಕೆ ಪರೀಕ್ಷಾರ್ಥಿ ಅಧಿಕಾರಿಯಾಗಿ ನೇಮಕಗೊಂಡಿರುವ ಶ್ರೀ ಬಿ. ಎಂ. ವಿಜಯಶಂಕರ್‌ ಹಾಲಿ ಉಪವಿಭಾಗಾಧಿಕಾರಿ, ಬಸವಕಲ್ಯಾಣ 
ಉಪವಿಭಾಗ, ಬೀದರ್‌ ಜಿಲ್ಲೆ ಇವರು ದಿನಾಂಕ: 25-3-2003ರಂದು ಅಪರಾಹ್ನ ಎರಡು ವರ್ಷಗಳ ಸೇವಾ ಪರಿವೀಕ್ಷಣಾ ಅವಧಿಯನ್ನು 
ತೃಪ್ತಿಕರವಾಗಿ ಪೂರ್ಣಗೊಳಿಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವೆಗಳು (ಪ್ರೋಬೇಷನ್‌) ನಿಯಮಗಳು 1977ರ ನಿಯಮ 5 (1) (ಎ) 
ರ ಮೇರೆಗೆ ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1304 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 72 SAS 2003 (P), BANGALORE, DATED: 4th NOVEMBER 2003 

Shri S. M. Acharya, IAS (KN 74), waiting for postings, is posted with immediate effect and until 
further orders as Principal Secretary to Government (Administrative Reforms Training & Political 
Pensions) Department of Personnel & Administrative Reforms, Bangalore, vice Shri Sudhir Kumar, IAS, 
proceeding on training and thereafter on leave. 

By order and in the name of the Governor of Karnataka, 
P. R.1305 B. V. KUMARASWAMY 
Under Secretary to Government, D. ೧. &A. R. (Services-1). 


೬೦೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೨ 





ಕಂದಾಯ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಆರ್‌ಡಿ 41 ಎಡಿಇ 2003 ಬೆಂಗಳೂರು, ದಿನಾಂಕ: 7ನೇ ನವೆಂಬರ್‌, 2003 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 41 ಎಡಿಇ 2003, ದಿನಾಂಕ: 6-11-2003ರಲ್ಲಿ ಆದೇಶಿಸಿರುವ ಶ್ರೀ ಶ್ರೀಕಂಠಸ್ವಾಮಿ, ವಿಶೇಷ 
ತಹಸೀಲ್ದಾರ್‌, ಬೆಂಗಳೂರು ದಕ್ಷಿಣ ತಾಲ್ಲೂಕು ಇವರ ವರ್ಗಾವಣೆಯನ್ನು ತಾತ್ಕಾಲಿಕವಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ತಡೆಹಿಡಿಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1306 ಎಂ. ಎಸ್‌. ಮಹಂತೇಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 
ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಸಾಇ 154 ಟಿಎಂಇ 2003 ಬೆಂಗಳೂರು, ದಿನಾಂಕ: 7ನೇ ನವೆಂಬರ್‌, 2003 
ಬೆಳಗಾಂನಲ್ಲಿ ಉಪ ಸಾರಿಗೆ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ರಿಚರ್ಡ್‌ ವಿನ್ಸೆಂಟ್‌ ಡಿಸೋಜ ರವರಿಗೆ ಈ 
ಕೂಡಲೇ ಜಾರಿಗೆ ಬರುವಂತೆ ಜಂಟಿ ಸಾರಿಗೆ ಆಯುಕ್ತರ ಹುದ್ದೆಯ ವೇತನ ಶ್ರೇಣಿ 10620-14920 ರಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ 
ಮುಂದಿನ ಆದೇಶದವರಗೆ ಸರ್ಕಾರಿ ಆದೇಶದ ಸಂಖ್ಯೆ: ಒಸಾಇ 120 ಟಿಎಂಇ 2003, ದಿನಾಂಕ: 21-6-2003ರಲ್ಲಿ ಉನ್ನತೀಕರಿಸಲಾದ 
ಸಾರಿಗೆ ಇಲಾಖೆಯ ಜಂಟಿ ಸಾರಿಗೆ ಆಯುಕ್ತರು (ಗುಪ್ತದಳ ಮತ್ತು ವಾಯುಮಾಲಿನ್ಯ) ಬೆಂಗಳೂರು ಹುದ್ದೆಯಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1307 ಕೆ. ಲಕ್ಷಿ ಕಾಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾರಿಗೆ), ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಆಕುಕ 2 ಎಂಸಿಎಲ್‌ 2003 ಬೆಂಗಳೂರು, ದಿನಾಂಕ: 6ನೇ ನವೆಂಬರ್‌, 2003 

1. 1977ರ ಕೆಸಿಎಸ್‌ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಯ 15 (1) (ಬಿ) ನಿಯಮದಡಿ ಈ ಕೆಳಕಂಡ ಅಭ್ಯರ್ಥಿಗಳನ್ನು 
ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಮತ್ತು ಮೈಸೂರು ವೈದ್ಯಕೀಯ ಕಾಲೇಜುಗಳಲ್ಲಿ ಟ್ಯೂಟರ್‌ ಹುದ್ದೆಗಳಿಗೆ ಹಾಗೂ ಬೆಂಗಳೂರಿನ 
ಸರ್ಕಾರಿ ದಂತ ಕಾಲೇಜಿನಲ್ಲಿ ಉಪನ್ಯಾಸಕರ ಹುದ್ದೆಗಳಿಗೆ 11 ತಿಂಗಳ ಅವಧಿಗೆ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ 
ಅಭ್ಯರ್ಥಿಗಳನ್ನು ನೇರ ನೇಮಕಾತಿ ಮಾಡುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಅವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಮಾಸಿಕ 7800 ರೂ.ಗಳ ಸಂಚಿತ ವೇತನದಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಲಾಗಿದೆ. 

2. ಗುತ್ತಿಗೆ ಆಧಾರದ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 


























ಕ್ರ.ಸಂ ವೈದ್ಯರ ಹೆಸರು ಮತ್ತು ವಿಳಾಸ ಹುದ್ದೆಯ ಹೆಸರು ವಿಭಾಗ ನೇಮಕಾತಿ ಮಾಡಲಾದ ಸ್ಥಳ 

1 2 3 4 5 

1. | ಡಾ: ದೀಪಾ ಮಿಟ್ಟಲ್‌ ಟ್ಯೂಟರ್‌ ಬಯೋಣಕೆಮಿಸ್ಟ್ರಿ ಬೆಂಗಳೂರು ವೈದ್ಯಕೀಯ 
ಕೇರಾಫ್‌ ಡಾ: ಶಶಿರಾವ್‌, ರೂಂ ನಂ. 128 ಸಿಬ್ಬಂದಿ ಕಾಲೇಜು, ಬೆಂಗಳೂರು 
ವಿದ್ಯಾರ್ಥಿ ನಿಲಯ, ನಿಮಾನ್ಸ್‌, ಬೆಂಗಳೂರು. 

2. | ಶ್ರೀಮತಿ ಅನುರಾಧ ಎಂ.ಬಾಗಲ್‌ ಟ್ಯೂಟರ್‌ ಬಯೋಣಕೆಮಿಸ್ಟ್ರಿ | ಬೆಂಗಳೂರು ವೈದ್ಯಕೀಯ 
ನಂ. 709, ಮೊದಲನೇ ಮಹಡಿ, 2ನೇ ಕ್ರಾಸ್‌, ಕಾಲೇಜು 
2ನೇ ಮೈನ್‌, ಶಾರದಾ ನರ್ಸಿಂಗ್‌ ಹೋಂ ಹತ್ತಿರ, 
8ನೇ ಬ್ಲಾಕ್‌, ಕೋರಮಂಗಲ, ಬೆಂಗಳೂರು-95 

3. | ಡಾ: ವಿ. ನಾರಾಯಣ್‌ ಟ್ಯೂಟರ್‌ ಕಮ್ಯುನಿಟಿ ಮೈಸೂರು ವೈದ್ಯಕೀಯ 
ನಂ. 38, ಶ್ರೀ ರಾಘವೇಂದ್ರ ನಿಲಯ, ಮಾನಂದವಾಡಿ ಮೆಡಿಸಿನ್‌ ಕಾಲೇಜು 
ರಸ್ತೆ, ಮಹದೇವಪುರ, ಮೈಸೂರು-8 

4. | ಡಾ: ನರೇಶ್‌ಲಿಂಗರಾಜು ಉಪನ್ಯಾಸಕರು ಓರಲ್‌ ಸರ್ಕಾರಿ ದಂತ ಕಾಲೇಜು, 
ಕೇರಾಫ್‌ ಡಿ. ಲಿಂಗರಾಜು, ನಂ. 257, ಕೇಸರ್‌, ಮೆಡಿಸಿನ್‌ ಬೆಂಗಳೂರು 
3ನೇ ಹಂತ, ಆರ್‌. ಎಸ್‌. ನಾಯ್ಡು ನಗರ, ಮೈಸೂರು 

5. | ಡಾ: ವಿ. ಶ್ರೀನಿವಾಸಪ್ರಸಾದ್‌ ಉಪನ್ಯಾಸಕರು ಓರಲ್‌ ಸರ್ಕಾರಿ ದಂತ ಕಾಲೇಜು, 
ನಂ. 31:50, 4ನೇ ಕ್ರಾಸ್‌, ಯಲ್ಲಮ್ಮ ದೇವಸ್ಥಾನದ ಸರ್ಜರಿ ಬೆಂಗಳೂರು 
ರಸ್ತೆ, ಆರ್‌. ಟಿ. ನಗರ ಅಂಚೆ, ಬೆಂಗಳೂರು-32 

6. | ಡಾ: ಜೋನ್‌ ಪಾಲಿನ್‌ ಜಾರ್ಜ್‌ ಉಪನ್ಯಾಸಕರು ಪೆರಿಯಾ ಸರ್ಕಾರಿ ದಂತ ಕಾಲೇಜು 
ನಂ. 238, 4ನೇ ಮೈನ್‌, ಬನಶಂಕರಿ 3ನೇ ಮೈನ್‌, ಡಾಂಷಿಯಾ ಬೆಂಗಳೂರು 
2ನೇ ಹಂತ, ಬೆಂಗಳೂರು-85 












































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೬೦೫ 

1 2 3 4 5 

7. | ಡಾ: ಕೆ. ಎಲ್‌. ಸುನಿಲ್‌ ತೇಜಸ್ವಿ ಉಪನ್ಯಾಸಕರು | ಕನ್ನರ್‌ವೇಟಿವ್‌ | ಸರ್ಕಾರಿ ದಂತ ಕಾಲೇಜು, 
ನಂ. 176, ಹರಿಕೃಪಾ, ಅನಿಕೇತನ ರಸ್ತೆ, 1ನೇ ಕ್ರಾಸ್‌, ಡೆಂಟಿಸ್ಟಿ ಬೆಂಗಳೂರು 
ಕುವೆಂಪು ನಗರ, ಮೈಸೂರು. 

8. | ಡಾ: ಆರ್‌. ಪುಷ್ಪಾ ಉಪನ್ಯಾಸಕರು ಕನ್ಸರ್‌ವೇಟಿವ್‌ | ಸರ್ಕಾರಿ ದಂತ ಕಾಲೇಜು, 
ನಂ. 24 ಅಬ್ಬಿ, ಕುವೆಂಪು ರಸ್ತೆ, ಶಿವಮೊಗ್ಗ. ಡೆಂಟಿಸ್ಟಿ ಬೆಂಗಳೂರು 

9. | ಡಾ: ದೀಪಕ್‌ ಆರ್‌ ಬೋರೆ ಬೋರೆಗೊಂಡೆ ಉಪನ್ಯಾಸಕರು ಪ್ರಾಸ್ಥೋ ಸರ್ಕಾರಿ ದಂತ ಕಾಲೇಜು, 
ಬಿನ್‌ ಡತಪ್ಪಾ ಬೋರೆಗೊಂಡೆ, ನಂ. ಎಲ್‌ಐಜಿ 107, ಡಾಂಟಿಕ್ಸ್‌ ಬೆಂಗಳೂರು 
ಕೆಹೆಚ್‌ಬಿ ಕಾಲೋನಿ, ಬೀದರ್‌-585401 

10. | ಡಾ: ಮಹಾರುದ್ರಪ್ಪ ಉಪನ್ಯಾಸಕರು ಓರಲ್‌ ಸರ್ಕಾರಿ ದಂತ ಕಾಲೇಜು, 
ಬಸನ್‌ಕರ್‌, ನಂ. 56, ಈಶ್ವರ ನಿಲಯ, ಪೆಥಾಲಜಿ ಬೆಂಗಳೂರು 
ಸಾಯಿಬಾಬ ಲೇಔಟ್‌, ಶಕ್ತಿನಗರ, ಗುಲ್ಬರ್ಗಾ 

11. | ಡಾ: ಬಿ. ಎಸ್‌. ಸುರೇಶ ಉಪನ್ಯಾಸಕರು ಕಮ್ಯುನಿಟಿ ಸರ್ಕಾರಿ ದಂತ ಕಾಲೇಜು, 
ನಂ. 24, ಅಬ್ಬಿ, ಕುವೆಂಪು ರಸ್ತೆ, ಶಿವಮೊಗ್ಗ. ಡೆಂಟಿಸ್ಟಿ ಬೆಂಗಳೂರು 























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
LAW SECRETARIAT 

NOTIFICATION No. Law 163 LAC 2003, BANGALORE, DATED: 31st OCTOBER 2003 

In exercise of the powers conferred by Article 234 of the Constitution of India His Excellency the 
Governor of Karnataka hereby appoints the following persons, selected under the Karnataka Judicial 
Services (Recruitment) Rules, 1983 as Civil Judges (Jr. Dn.) in the Karnataka Judicial Services in the pay 
scale of Rs. 9,000-14,550. They shall be on probation for a period of two years from the date of reporting 
to duty:- 


ಪಿ. ಆರ್‌. 1308 



































Sri / Smt. 
1. | Chandrashekhar U. 2. | DineshN. G. 
Advocate, Advocate, 
Kattekar's Building Car Street, Bettageri Post, Madikeri, 
Sullia - 574 239. Kodagu District. 
3. | A. G. Gangadhar, 4. | Indira Mailswamy Chettiyar, 
Advocate, Advocate 
R/o. Kerekondapura Village, Rampura post, Subhas Market Road, 
Molakalmuru Taluk, Chitradurga Dist. Byadgi- 581 106, Haveri District. 
5. | Nagarajappa A. K. 6. | T. Shivanna, 
Advocate, Advocate, 
5/0 Giddappa, "Padmanjali", R. R. Rudrappa C/o. D. B. Siddegowda, Shandy Contractor, 
Building, Savalanga Road, Shimoga City. Dantaramakki Extension, Chickmagalur 
7. | B. Ganesh, 8. | Sreepada N. 
Advocate, Advocate, 
C/o. B. Krishnamurthy, Cabinman, S. C/o. Dinakar Vaidya, Gandhinagar, 7th 
Railway, D. No. 82/ E, Loco Colony, Cross, 3rd Main, Sirsi -581 401. 
Yadhavagiri Extension, Mysore- 20. Karwar District. 
9. | Dharmagiri Ramaswamy Subbanna 10. | P. J. Somashekara 
Advocate, Advocate, 5/೦. Sannajulanayaka, 
C/o. K. D. Angadi, Post Master, Near Kariyala Post, Javanagondanahalli Hobli, 
Railway Station, Maruthi Nagar, Bagalkot. Hiriyur Taluk, Chitradurga District. 
By order and in the name of the Governor of Karnataka, 
P. R. 1309 CHIKKAHANUMANTHAIAH 
Under Secretary to Government, Law Department (Admn-1). 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಪಸಂಮೀ 205 ಪಸಸೆ 2003 ಬೆಂಗಳೂರು, ದಿನಾಂಕ: 7ನೇ ನವೆಂಬರ್‌, 2003 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಪಶುವೈದ್ಯಾಧಿಕಾರಿಗಳ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ಕರ್ನಾಟಕ ರಾಜ್ಯ 
ನಾಗರೀಕ ಸೇವೆಗಳು (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಿರಿಸಿದ ತುಂಬದೆ ಇರುವ ಸ್ಥಾನಗಳು) (ವಿಶೇಷ 


೬೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೨ 





ನೇಮಕಾತಿ) ನಿಯಮಗಳು 2001ರಡಿಯಲ್ಲಿ ಭರ್ತಿ ಮಾಡಲು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಗೊಂಡ ಅನುಬಂಧದಲ್ಲಿ 
ತೋರಿಸಿರುವ ಪಶುವೈದ್ಯಾಧಿಕಾರಿಗಳು ರೂ. 6300-150-7200-200-8800-260-10800-320-11840 ವೇತನ ಶ್ರೇಣಿಯಲ್ಲಿ 2 ವರ್ಷಗಳ 
ಖಾಯಂಪೂರ್ವ ಸೇವಾವಧಿಯ ಮೇರೆಗೆ ಕೆಳಕಾಣಿಸಿದ ಷರತ್ತು ಮತ್ತು ನಿಬಂಧನೆಗೊಳಪಟ್ಟು ನೇಮಕಾತಿ ಮಾಡಲಾಗಿದೆ. 

ಷರತ್ತು: 

1. ಅಭ್ಯರ್ಥಿಗಳ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ಅವರ ನೇಮಕಾತಿ ಮತ್ತು ಸೇವಾ ಷರತ್ತುಗಳು ಆಗಿಂದಾಗ್ಗೆ ಜಾರಿಯಲ್ಲಿರುವ 
ನಿಯಮಾವಳಿಯ ಅಥವಾ ಆದೇಶಗಳ ಅಧೀನಕ್ಕೆ ಒಳಪಟ್ಟಿರುತ್ತವೆ; 

2. ಅವರುಗಳು 1977ರ ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳಿಗೆ ಬದ್ಧರಾಗಿರುತ್ತಾರೆ; 

3. ಪರೀಕ್ಬಾರ್ಥ ಅವಧಿಯಲ್ಲಿ ಅಭ್ಯರ್ಥಿಗಳು 1974 ರ ಕರ್ನಾಟಕ ನಾಗರೀಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆ) 
ನಿಯಮಾವಳಿಯಲ್ಲಿ ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ಕನ್ನಡ ಭಾಷಾ ಮತ್ತು ಇಲಾಖಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗತಕ್ಕದ್ದು. 

4. ಅಭ್ಯರ್ಥಿಗಳ ಜೇಷ್ಠತೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆಪಟ್ಟಿಯಲ್ಲಿ ರೂಪಿಸಿರುವ ಕ್ರಮಸಂಖ್ಯೆಯಂತೆ ಹಾಗೂ 
ಸರ್ಕಾರವು ಆಗಿಂದಾಗ್ಗೆ ಹೊರಡಿಸುವ ಆದೇಶಗಳ ಅನ್ವಯ ನಿರ್ಧರಿಸಲಾಗುವುದು; 

5. ಅಭ್ಯರ್ಥಿಗಳು ಈ ಅಧಿಸೂಚನೆಯನ್ನು ಸ್ವೀಕರಿಸಿದ ದಿನಾಂಕದಿಂದ 15 ದಿನಗಳ ಅವಧಿಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ 
ಸೇವಾ ಇಲಾಖೆಯ ನಿರ್ದೇಶಕರ ಸಮ್ಮುಖದಲ್ಲಿ ಕರ್ತವ್ಯದ ಮೇಲೆ ಹಾಜರಾಗತಕ್ಕದ್ದು, ಹಾಜರಾಗದಿದ್ದಲ್ಲಿ ನೇಮಕಾತಿಯು 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 18 (3ರನ್ವಯ ಯಾವುದೇ 
ಸೂಚನೆಯಿಲ್ಲದೆ ರದ್ದಾಗುವುದು; 

6. ಅಭ್ಯರ್ಥಿಗಳು ಪರೀಕ್ಬಾರ್ಥ ಅವಧಿಯಲ್ಲಿ ನಿಯೋಜಿಸುವ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸತಕ್ಕದ್ದು. 

7. ಅಭ್ಯರ್ಥಿಯು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ನಿರ್ದೇಶಕರ ಸಮ್ಮುಖದಲ್ಲಿ ರೂ. 10-00 ರ ಮೌಲ್ಯದ 
ಛಾಪಾ ಕಾಗದದಲ್ಲಿ ಈ ಕೆಳಕಂಡ ವಚನ ಬದ್ಧವನ್ನು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಬರೆದುಕೊಡತಕ್ಕದ್ದು. 


ನಮೂನೆ 
ವಚನ ಬದ್ಧ 
mE ಆಜ ಲ ಫ್‌ ಉಲ ಫ್‌ A ಇವರ ಪತ್ರ: ಪುತ್ರಿಯಾದ 
BL ಸವಾ 222ರ ವಾಯ ಜಾಯಾ ಜಂಭ 22 (ಪೂರ್ಣ ವಿಳಾಸದೊಂದಿಗೆ) ನಾನು ಈ ಮೂಲಕ ವಚನ ಬದ್ಧವನ್ನು 


ಕೊಡುತ್ತಿದ್ದು, ಒಂದು ವೇಳೆ ವೈದ್ಯ ಕೀಯ ಮಂಡಳಿಯಿಂದ ದೇಹದಾರ್ಡ್ಯತೆಯ ಬಗ್ಗೆ ವಿಚಾರಣೆ ನಂತರ ಪ್ರತಿಕೂಲ ವರದಿ ಬಂದಲ್ಲಿ, ನಾನು 
ನೇಮಕಾತಿ "ಆದೇಶವನ್ನು ಕಳೆದುಕೊಳ್ಳುವೆನು: ಳು ಎಂಬುದನ್ನು ಮನಗಂಡು ಪ್ರಮಾಣೀಕರಿಸಿರುತ್ತೇನೆ. ಇದರಲ್ಲಿ ಯಾವುದೇ ಲೋಪಗಳು 
ಕಂಡು ಬಂದಲ್ಲಿ ಮುನ್ಸೂಚನೆಯಿಲ್ಲದೆ ಸೇವೆಯಿಂದ ತೆಗೆದುಹಾಕಲು ನಾನು ಒಪ್ಪಿರುತ್ತೇನೆ. 


ಸಳ: 
ದಿನಾಂಕ: (ಅಭ್ಯರ್ಥಿಯ ಹೆಸರು) 
ಸಾಕ್ಷಿಗಳು : 1) 
2) 
ಅಭ್ಯರ್ಥಿಯು ನನ್ನೆದುರು ಪ್ರಮಾಣ ಮಾಡಿದ್ದಾರೆ ಮತ್ತು ರುಜುವನ್ನು ನಾನು ಗುರುತಿಸಿರುತ್ತೇನೆ. 
ಸ್ಥಳ: ನಿರ್ದೇಶಕರು, 
ದಿನಾಂಕ: ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ 


(ಹೆಸರು ಮತ್ತು ಮೊಹರು) 

8. ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಅವರುಗಳ ಮೂಲ ಅಂಕಪಟ್ಟಿ, ಪದವಿ ಪ್ರಮಾಣಪತ್ರ, ಜನ್ಮ ದಿನಾಂಕ: 
ಮೀಸಲಾತಿ ಪ್ರಮಾಣ ಪತ್ರ ಹಾಗೂ ಇತರೆ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೋಧನೆಗೆ ಹಾಜರುಪಡಿಸತಕ್ಕದ್ದು. ಅಲ್ಲದೆ 
ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ಪಡೆಯಲಾದ ಗುಣ ಮತ್ತು ನಡತೆ ಪ್ರಮಾಣ ಪತ್ರಗಳನ್ನು ಇತ್ತೀಚಿನ ಭಾವಚಿತ್ರಗಳೊಂದಿಗೆ 
ಕರ್ತವ್ಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಹಾಜರುಪಡಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಾಣದ ರಂಗಪ್ಪ 
ಪೀಠಾಧಿಕಾರಿ, ಪಶುಸಂಗೋಪನೆ- ಎ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಪಸಂಮೀ 205 ಪಸಸೇ 2003, ದಿನಾಂಕ: 7-11-2003ಕ್ಕೆ ಅನುಬಂಧ 























ಕ್ರ.ಸಂ. ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಮೀಸಲಾತಿ ಜನ್ಮ ದಿನಾಂಕ 
1 2 3 4 
1. ಡಾ: ಚೆನ್ನಪ್ಪ ರಾಥೋಡ್‌ ಪರಿಶಿಷ್ಟ ಜಾತಿ 01-06-1967 
ಪೋಸ್ಟ್‌ ಹಂದಿಗನೂರು ಸಿಂಧಗಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 








ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ 


೨೦, ೨೦೦೩ 


೬೦೭ 








2 


4 





ಡಾ: ಸುರೇಶ್‌ ಪಾಂಡಪ್ಪ ಜಾದವ್‌ 
ಪೋಸ್ಟ್‌ ಶಿರೂರು (ನೀಲನಗರ), ಬಾಗಲಕೋಟೆ ತಾ: ಮತ್ತು ಜಿಲ್ಲೆ. 


02-06-1973 





ಭೀಮಸಿಂಗ್‌ ಚಂದಪ್ಪ ಚೌಹಾನ್‌ 
ಕೇರ್‌ಆಫ್‌ ಧನವ್ವಾ ಕೋಂ ರಾಮಪ್ಪ ಲಮಾಣಿ, 
ಕಳಸಾಪುರ ತಾಂಡ ಪೋಸ್ಟ್‌, ಗದಗ್‌ ತಾಲ್ಲೂಕು ಮತ್ತು ಜಿಲ್ಲೆ. 


12-05-1968 





ರಮೇಶ್‌ ಪಾರ್ವತಿ ಕರಿಭೀಮಗೋಳ್‌ 
ಮೊರಭ ರಾಯಭಾಗ್‌ ತಾಲ್ಲೂಕು, ಬೆಳಗಾಂ ಜಿಲ್ಲೆ 


01-06-1972 





ಡಾ: ಬೋರಯ್ಯ ಡಿ. 
ಚಿತ್ರೆಯ್ಯನಹಟ್ಟಿ, ಚಳ್ಳಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ 


09-10-1968 





ಡಾ: ಜಿ. ಬಿ. ರಾಘವೇಂದ್ರ, 
ದೀಕ್ಷಿತ್‌ ಗ್ಯಾಸ್‌ ಏಜನ್ಸಿ ಹತ್ತಿರ, ಮೃತ್ಯುಂಜಯ ನಗರ, ರಾಣಿಬೆನ್ನೂರು, 
ಹಾವೇರಿ ಜಿಲ್ಲೆ - 581 115. 


19-07-1971 





ಡಾ: ಪಟೇಲ್‌ ಸುರೇಶ್‌ ರೇವಣ್ಣ 
ನಂ. 16, ಪಲಕೇಹಳ್ಳಿ ಗ್ರಾಮ, ಅಲಗವಾಡಿ ಪೋಸ್ಟ್‌, ಚಿತ್ರದುರ್ಗ ತಾ: 
ಮತ್ತು ಜಿಲ್ಲೆ - 577 541. 


05-06-1973 





ಡಾ: ನಾಗಣ್ಣ ಎಲ್‌, 
ಸನ್‌ಆಫ್‌ ಲಚಮಾ ನಾಯಕ್‌, ತಿಮ್ಮನಹಳ್ಳಿ, ವಲಸಾ ಪೋಸ್ಟ್‌, 
ಥಾಲಾಕ್‌ ಹೋಬಳಿ, ಚಳ್ಳಕೆರೆ ತಾ: ಚಿತ್ರದುರ್ಗ ಜಿಲ್ಲೆ - 577543 


ಪರಿಶಿಷ್ಟ ಜಾತಿ 


02-08-1972 





ಡಾ: ಬಿ. ಎಂ. ಚಂದ್ರಾ ನಾಯಕ್‌ 
ಸನ್‌ ಆಫ್‌ ಮರಿನಾಯಕ್‌, ಬಸವೇಗೌಡನ ದೊಡ್ಡಿ, ಬ್ಯಾಡ್ರಳ್ಳಿ ಪೋಸ್ಟ್‌, 
ಹಲಗೂರುಹೋಬಳಿ, ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ -571 421 


ಪರಿಶಿಷ್ಟ ಜಾತಿ 


11-06-1977 





10. 


ಧ್ಯಾನೇಶ್ವರ ಜ್ಯೋತಿಬಾ ಕಾಂಬ್ಲೆ 
ಜಕ್ಕರಟ್ಟಿ ಪೋಸ್ಟ್‌, ಅಥಣಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ 


ಪರಿಶಿಷ್ಟ ಜಾತಿ 


20-07-1976 





11. 


ಡಾ: ಎಸ್‌. ಗಂಗಾನಾಯಕ್‌ 
ಸನ್‌ಆಫ್‌ ಶೇಕ್ಯಾ ನಾಯಕ್‌, ರೊಪ್ಪಡಹಟ್ಟಿ, ರಾಜಗುಂಡನಹಳ್ಳಿ ಪೋಸ್ಟ್‌ 
ಚನ್ನಗಿರಿ ತಾ: ದಾವಣಗೆರೆ ಜಿಲ್ಲೆ -577 213. 


ಪರಿಶಿಷ್ಟ ಜಾತಿ 


18-06-1975 





12. 


ಡಾ: ಕೆ. ನಾಗರಾಜ್‌, 
ಸನ್‌ಆಫ್‌ ಕೆಂಚಪ್ಪ, ಪಾಪೇನಹಳ್ಳಿ, ರಾಯನಹಳ್ಳಿ ಪೋಸ್ಟ್‌, 
ಚಿತ್ರದುರ್ಗ ತಾ: ಮತ್ತು ಜಿಲ್ಲೆ -577 502. 


ಪರಿಶಿಷ್ಟ ಜಾತಿ 


24-07-1975 





13. 


ಡಾ: ಎಲ್‌. ತಿಪ್ಪೇಸ್ವಾಮಿ 
ಸನ್‌ಆಫ್‌ ಲಚಮಾನಾಯಕ್‌, ಹೊಸಹಟ್ಟಿ, ಈಸಮುದ್ರ ಪೋಸ್ಟ್‌, 
ಚಿತ್ರದುರ್ಗ ತಾ: ಮತ್ತು ಜಿಲ್ಲೆ -577 519 


ಪರಿಶಿಷ್ಟ ಜಾತಿ 


22-07-1976 





14. 


ಡಾ: ಯಲ್ಲಪ್ಪ ಎಸ್‌ ಇಂಗಳಿ 
ಮದನ ಹಿಪ್ಪರಗ ಪೋಸ್ಟ್‌, ಅಲಂದ ತಾ: ಗುಲ್ಬರ್ಗಾ ಜಿಲ್ಲೆ -585 282. 


ಪರಿಶಿಷ್ಟ ಜಾತಿ 


06-06-1976 





15. 


ಡಾ: ಹೆಚ್‌. ಬಿ. ಬೂದೆಪ್ಪ 
ಸನ್‌ಆಫ್‌ ಹನುಮಂತಪ್ಪ ಬಾಪೂಜಿ, ಸುಣ್ಣದ ಕೊಪ್ಪ ಪೋಸ್ಟ್‌ 
ಶಿಕಾರಿಪುರ ತಾ: ಶಿವಮೊಗ್ಗೆ ಜಿಲ್ಲೆ 577428 


ಪರಿಶಿಷ್ಟ ಜಾತಿ 


16-07-1977 





16. 


ಡಾ: ಕುಮಪ್ಪ ಕೋಟೆ 
ಉದಾಚನ್‌ ಪೋಸ್ಟ್‌, ಅಫಜಲ್‌ಪುರ ತಾ: ಗುಲ್ಬರ್ಗಾ ಜಿಲ್ಲೆ -585 217 


01-05-1974 





17. 


ಡಾ: ಎಸ್‌. ಶೈಲಜಾ 
ಎಸ್‌. ಆರ್‌. ಸಂಜೀವಪ್ಪ, ನಂ. 4666, ವಿವೇಕಾನಂದ ನಗರ, 
ಬಂಗಾರಪೇಟೆ, ಕೋಲಾರ-563 114. 


19-01-1977 





18. 








ಡಾ: ವೆಂಕಟೇಶ್‌ ಬಾಪು ನಾಟೇಕರ್‌ 
ಸನ್‌ಆಫ್‌ ಕೆ. ದುರುಗಮ್ಮ ಕೇರ್‌ಆಫ್‌ ಜುಟ್ಟಳ್ಳಿ ದೊಡ್ಡ ಹುಚ್ಚಪ್ಪ, 
ಗಂಗಮನಹಳ್ಳಿ ಪೋಸ್ಟ್‌, ಕೂಡ್ಲಗಿ ತಾ: ಬಳ್ಳಾರಿ ಜಿಲ್ಲೆ -583 134 








01-09-1973 








೬೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೨ 








1 2 3 4 

19. | ಡಾ: ಶೇಷಪ್ಪ ಹನುಮಂತಪ್ಪ ಪರಿಶಿಷ್ಟ ಪಂಗಡ 01-06-1974 
ಕೇರ್‌ಆಫ್‌ ಡಾ: ಎಸ್‌. ಹೆಚ್‌. ಆಲೂರ್‌, ಸಂಗೊಲ್ಲಿ ಪೋಸ್ಟ್‌, 
ಬೀದರ್‌ ತಾ: ಮತ್ತು ಜಿಲ್ಲೆ -585 222. 

20. | ಡಾ: ವಿ. ಡಿ. ಹನುಮಂತಪ್ಪ ಪರಿಶಿಷ್ಟ ಪಂಗಡ 02-05-1975 
ಸನ್‌ಆಫ್‌ ಲೇಟ್‌ ದೊಡ್ಡರಂಗ ನಾಯಕ, ವಾಲೇಹಳ್ಳಿ, ನಾಗಸಮುದ್ರ 
ಪೋಸ್ಟ್‌, ಅರಸೀಕೆರೆ ತಾ: ಹಾಸನ ಜಿಲ್ಲೆ -573 112. 

21. ಡಾ: ಸುಜಾತಾ ಪರಿಶಿಷ್ಟ ಜಾತಿ 05-05-1975 
ತಂದೆ ರಾಮಚಂದ್ರ ಕೌಡಾಳ, ನಂ. 9-12-3 ನಂದಿನಿ ನಿವಾಸ, 
ಜೀವನಭೀಮಾನಗರ, ಎಲ್‌.ಐ.ಸಿ. ಕಾಲೋನಿ, ನೌಬಾದ್‌ ರೋಡ್‌, 
ಬೀದರ್‌ -573 112. 


























ಬಾಣದ ರಂಗಪ್ಪ 
ಪಿ. ಆರ್‌. 1310 ಪೀಠಾಧಿಕಾರಿ, ಪಶುಸಂಗೋಪನೆ- ಎ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 


DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 140 SFP 2003, BANGALORE, DATED: 6th NOVEMBER 2003 

Sri Indu B. Srivastava, IFS (KN 75), Chief Conservator of Forests (Development), Bangalore, is 
transferred with immediate effect and posted until further orders as Chief Conservator of Forests 
(Personnel & Administration), Bangalore in the downgraded vacant post. 

The Services of Sri R. M. N. Sahai, IFS (KN 77), Member Secretary, Zoo Authority of Karnataka, 
Mysore, are withdrawn from Forest, Ecology & Environment Department, Bangalore and he is transferred 
with immediate and posted until further orders as Chief Conservator of Forests (Development), Bangalore 
vice Sri Indu B. Srivastava, IFS transferred. 

By order and in the name of the Governor of Karnataka, 
P. R.1311 B. V. KUMARASWAMY 
Under Secretary to Government, ಬಿ. ೧, &A.R. (Services-l). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 70 ಸಸಿವಿ 2003 ಬೆಂಗಳೂರು, ದಿನಾಂಕ: 5ನೇ ನವೆಂಬರ್‌, 2003 

ಡಾ: ಯು. ಪಿ. ಚಂದ್ರಶೇಖರ್‌, ಉಪ ನಿರ್ದೇಶಕರು, ದೇವರಾಜ್‌ ಅರಸ್‌ ಸಂಶೋಧನಾ ಸಂಸ್ಥೆ, ಬೆಂಗಳೂರು ಇವರನ್ನು 
ದಿನಾಂಕ: 12-7-2003ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಒಂದು ವರ್ಷದ ಅವಧಿಗೆ ಅಥವಾ ಅಧಿಕಾರಿಯವರ 
ಸೇವೆಯು ಮಾನ್ಯ ಸಚಿವರಿಗೆ ಅಗತ್ಯವಾಗಿರುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಮಾನ್ಯ ಸಮಾಜ ಕಲ್ಯಾಣ 
ಸಚಿವರ ಆಪ್ತ ಶಾಖೆಯಲ್ಲಿ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1312 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಕಂದಾಯ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಆರ್‌ಡಿ 16 ಎಟಿಎಸ್‌ 2003 ಬೆಂಗಳೂರು, ದಿನಾಂಕ: 7ನೇ ನವೆಂಬರ್‌, 2003 

ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ: 6-11-2003ರಲ್ಲಿ ಹೊರಡಿಸಿರುವ ವರ್ಗಾವಣಾ ಆದೇಶವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ. ದಿನಾಂಕ: 6-11-2003ರ ಅಧಿಸೂಚನೆಯಲ್ಲಿ 
ವರ್ಗಾವಣೆ ನಂತರ ಸ್ಥಳ ನಿಯುಕ್ತಿಗೊಂಡಿರುವ ಈ ಕೆಳಕಂಡ ಗುಂಪು-ಬಿ ತಹಸೀಲ್ದಾರರನ್ನು ಅವರು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ 
ಹುದ್ದೆಗಳಿಂದ ಬಿಡುಗಡೆಗೊಳಿಸಬಾರದೆಂದು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದೆ. 


1. ಶ್ರೀ ಗುರುಬಸಪ್ಪ ಮೇತ್ರಿ 2. ಶ್ರೀ ದೌಲತ್‌ಗೌಡ ಪಾಟೀಲ್‌ 
3. ಶ್ರೀ ಕೆ. ಸದಾನಂದಪ್ಪ 4. ಶ್ರೀ ಜಿ. ಶಿವರಾಮಪ್ಪ 
5. ಶ್ರೀ ಭಟ್ಟಲ್‌ ಕೃಷ್ಣಪ್ಪ 6. ಶ್ರೀ ಎಂ. ನಿಂಗಯ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1313 ಎಂ. ಎಸ್‌. ಮಹಂತೇಶಯ್ಯ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3). 





